ಕರ್ನಾಟಕ ವಿಧಾನ ಪರಿಷತ್ತು 

: ಶ್ರೀ ಆರ್‌.ಬಿ.ತಿಮ್ಮಾಪೂರ 
1045 

22.12.2021 

ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಮಾನ್ಯ ಸದಸ್ಯರ ಹೆಸರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ಸಚಿವರು - 


ಕ್ರ.ಸಂ ಪ್ರಶ್ನೆ 
(ಅ) | ರಾಜ್ಯದ ವಸತಿ ಯೋಜನೆಗಳಲ್ಲಿ, 
ಸಾಲ ಪಡೆದಿರುವ ಪರಿಶಿಷ್ಟ ಜಾತಿ 
ಮತ್ತು ಪರಿಶಿಷ್ಟ ವರ್ಗದ 
ಫಲಾನುಭವಿಗಳ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಉತ್ತರ 

2000 ಸೇ ಸಾಲಿನಿಂದ 2009-10 ನೇ ಸಾಲಿನವರೆಗೆ 
ರಾಜ್ಯದಲ್ಲಿ ಆಶ್ರಯ ಮತ್ತು ವಿವಿಧ ವಸತಿ ಯೋಜನೆಗಳಡಿ ಗ್ರಾಮೀಣ 
ಪ್ರದೇಶದ ಸಾಮಾನ್ಯ ವರ್ಗದವರಿಗೆ ಘಟಕ ವೆಚ್ಚದ ಶೇ.50 ರಷ್ಟನ್ನು 
ಸಾಲ ಮತ್ತು ಉಳಿದ ಶೇ.50 ರಷ್ಟನ್ನು ಸಹಾಯಧನದ ರೂಪದಲ್ಲಿ 
ನೀಡಲಾಗುತ್ತಿತ್ತು. ಹಾಗೂ ನಗರ ಪ್ರದೇಶದ ಸಾಮಾನ್ಯ ವರ್ಗದವರಿಗೆ 
ಘಟಕ ವೆಚ್ಚದ ಪೂರ್ಣ ಮೊತ್ತವನ್ನು ಸಾಲದ ರೂಪದಲ್ಲಿ ನೀಡಲಾಗುತ್ತಿತ್ತು. 
ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಫಲಾನುಭವಿಗಳಿಗೆ ಘಟಕ 
ವೆಚ್ಚದ ಪೂರ್ಣ ಮೊತ್ತವನ್ನು ಸಹಾಯಧನದ ರೂಪದಲ್ಲಿ 
ನೀಡಲಾಗುತ್ತಿದ್ದುದರಿಂದ ಸಾಲ ಪಡೆದಿರುವ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ವರ್ಗದ ಫಲಾನುಭವಿಗಳ ಪ್ರಕರಣಗಳು ಇರುವುದಿಲ್ಲ. 


| (ಆ) | ಕಳೆದ ಎರಡು ವರ್ಷಗಳಿಂದ 
ಕಾಡುತ್ತಿರುವ ಕೋವಿಡ್‌ 
ಆಘಾತದಿಂದ ಸಾಲ ಮರು 
ಪಾವತಿಸದಿರುವ ಫಲಾನುಭವಿಗಳ 


ಸರ್ಕಾರವು ನೀಡಲಾಗುತ್ತಿದ್ದ ಮೊತ್ತವು ಸಂಪೂರ್ಣ 
ಸಂಖ್ಯೆ ಎಷ್ಟು; pF 

ಸಹಾಯಧನವಾಗಿದ್ದುದರಿಂದ, ಸಾಲ" ಮರು ಪಾವತಿಯ ಪ್ರಶ್ನೆ 
ಇವರಿಗೆ ಸಹಾಯಧನ ಹೊರತು K 


ಉದ್ಭವಿಸುವುದಿಲ್ಲ. 
ಪಡಿಸಿ ಉಳಿದಿರುವ ಸಾಲವನ್ನು ” 
ಮನ್ನಾ ಮಾಡಲು ಸರ್ಕಾರ 


ಪರಿಶೀಲಿಸುವುದೇ ? | 


(ಸಂಖ್ಯೆ : ವಇ 472 ಹೆಚ್‌ಎಎಂ 2021) FS ( 
Noha nek 


(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


ಪರಿಶಿಷ್ಠ ಜಾತಿ / ಪರಿಶಿಷ್ಟ ವರ್ಗದ ಫಲಾನುಭವಿಗಳಿಗೆ 


